ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 22-03-2021 ಪುಶ್ನೆ ಸಂಖ್ಯೆ: 1591 (1888+1889) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಎಸ್‌.ವ್ನಿ. ಸಂಕನೂರ (ಪದವೀಧರರ ಕ್ಲೇತ್ರು) 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 


ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಜೈವಿಕ 
ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು 


ಉತ್ತರಿಸುವ ಸಜಿವರು: 


ವಿಷಯ: ರಾಜ್ಯದಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳ ಒಟ್ಟಿ ಸ೦ಖ್ಯೆ ಹಾಗೂ ಖಾಸಗಿ ಪ್ರಥಮ ದರ್ಜಿ ಕಾಲೇಜುಗಳನ್ನು 
ಅನುದಾನಕ್ಕೆ ಒಳಪಡಿಸುವ ಕುರಿತು 


(ಅ) ರಾಜ್ಯದಲ್ಲಿರುವ ಒಟ್ಟು ಸರ್ಕಾರಿ ಖಾಸಗಿ ಅನುದಾನಿತ ಹಾಗೂ ಅನುದಾನ ರಹಿತ ಪ್ರಥಮ ದರ್ಜೆ 
ಕಾಲೇಜುಗಳ ಸಂಖ್ಯೆ ಎಷ್ಟು; (ವಿಭಾಗವಾರು ಮಾಹಿತಿ ನೀಡುವುದು) 


(ಆ) ರಾಜ್ಯದಲ್ಲಿ ಪ್ರಾರಂಭವಾಗಿರುವ ನೂತನ ಆಡಳಿತ ಮಂಡಳಿಯ ಖಾಸಗಿ ಅನುದಾನರಹಿತ ಪದವಿ 
ಕಾಲೇಜುಗಳಿಗೆ ಯಾವ ವರ್ಷದವರೆಗೆ ಅನುದಾನ ನೀಡಲಾಗಿದೆ; 


(ಇ) ಪರಿಶಿಷ್ಟ ಜಾತಿ/ಪ೦ಗಡಗಳ ಆಡಳಿತ ಮಂಡಳಿಗಳ ಖಾಸಗಿ ಅನುದಾನ ರಹಿತ ಪ್ರಥಮ ದರ್ಜಿ 
ಕಾಲೇಜುಗಳಿಗೆ ಯಾವ ವರ್ಷದವರೆಗೆ ಅನುದಾನಕೆ ಒಳಪಡಿಸಲಾಗಿದೆ; (ಮಾಹಿತಿ ನೀಡುವುದು) 


(ಈ) ಖಾಸಗಿ ಅನುದಾನ ರಹಿತ ಪದವಿ ಕಾಲೇಜುಗಳನ್ನು ಹೊಸದಾಗಿ ಅನುದಾನಕ್ಕೆ ಒಳಪಡಿಸಲು 
ಸರ್ಕಾರ ಚಿ೦ತನೆ ನಡೆಸಿದೆಯೇ? 


